ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸೆಷ್ಟ೦ಬರ್‌, 2020 


ನಂಜನಗೂಡು ನೂತನ ಬಸ್‌ ನಿಲ್ದಾಣಕ್ಕೆ ಬಸ್‌ಗಳು ಹೋಗದೇ ಇರುವ ಕುರಿತು 
ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) (ಸ್ಠಳೀಯ ಸಂಸ್ಥೆಗಳ ಕ್ಲೇತು :- 


739 (821) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ 


(ಅ) ಮೈಸೂರಿನಿಂದ ನಂಜನಗೂಡಿಗೆ ಮತ್ತು ನಂಜನಗೂಡು ಮೂಲಕ ಚಾಮರಾಜನಗರ. ಗುಂಡ್ಲುಪೇಟೆ 
ಕಡೆಗೆ ಸಂಚರಿಸುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್‌ಗಳು ನಂಜನಗೂಡಿನಲ್ಲಿ ನೂತನವಾಗಿ 
ನಿರ್ಮಿಸಿರುವ ಬಸ್‌ ನಿಲ್ದಾಣಕ್ಕೆ ಹೋಗಿ ನಿಲುಗಡೆ ಮಾಡದೆ. ಹಳೆಯ ಬಸ್‌ ನಿಲ್ದಾಣದಲ್ಲೇ ನಿಲುಗಡೆ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಈ ನೂತನ ಬಸ್‌ ನಿಲ್ದಾಣವು ರೈಲ್ವೆ ನಿಲ್ದಾಣ, 
ಖಾಸಗಿ ಬಸ್‌ ನಿಲ್ದಾಣ, ದೇವಾಲಯಗಳಿಗೆ ಸಮೀಪದಲ್ಲಿದ್ದರೂ ಬಸ್‌ಗಳು ಇಲ್ಲಿಗೆ ಹೋಗದಿರಲು 
ಕಾರಣಗಳೇಮ; 


(ಆ) ನೂತನ ಬಸ್‌ ನಿಲ್ದಾಣದಲ್ಲೇ ಬಸ್‌ಗಳನ್ನು ನಿಲುಗಡೆ ನೀಡುವಂತೆ ರಾಜ್ಯ ರಸ್ತೆ ಸಾರಿಗೆ ಬಸ್‌ ವಾಹನ 
ಚಾಲಕರಿಗೆ, ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದ ಸೂಚನೆ ನೀಡಲಾಗುವುದೇ ; 


(ಇ) ನೂತನ ಬಸ್‌ ನಿಲ್ಮಾಣದಲ್ಲಿ ಇನ್ನೂ ಕೆಲವು ಕಾಮಗಾರಿಗಳು ನಡೆಯುತ್ತಿವೆಯೇ ; ಈ 
ಕಾಮಗಾರಿಗಳನ್ನು ಕೂಡಲೇ ಪೂರ್ನಗೊಳಿಸಿ, ನಿಲ್ದಾಣವನ್ನು ಸುಸಜ್ಮಿತಗೊಳಿಸಲಾಗುವುದೇ? 


